ಬಿ.ಎಂ. ಸ ೨ ಸ್ಪಾನದ ವಾರ್ತಾಪಿಪ್ರ 


ಹೊಂಗನಸು. "69 


ಸಂಪುಟ: ೦೮ ಸಂಚಿಕೆ: ೧ ಮೇ ೨೦೨೧ ಪುಟಗಳು ೮ ವಾರ್ಷಿಕ ಚಂದ ರೂ. ೨೦/- ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Vol. 08 186002 May 2021 Pages -8 A. Sub. -Rs.20/- Editor : a B.R. Ravindranath 
ದಿ। ಪ್ರೊ ಎಂ.ವಿ. ಸೀತಾರಾಮಯ್ಯ 
ಜಸ ಪಕರು 
ನಾಡೋಜ ಪ್ರೊ. ಎಂ. ಎಚ್‌. ಕೃಷ್ಣಯ ಷ್‌ 
ಸ್ರಿ 
ಸ ಜಿ.ವೆಂಕಟಸುಬ್ಬಯ್ಯ ನಿಧನ 
ಮೊ : ೯೯೪೫೬೫೮೮೮೫ 
ಡು ಡ್‌ 
ಪದಾಧಿಕಾರಿಗಳು ಸ೦ಶೋದಕ., ನಿಘಂಟು ತಜ್ಞ 


ಅಧ್ಯಕ್ಷರು 
ಡಾ. ಆರ್‌. ಲಕ್ಷಿ ನಾರಾಯಣ 
ಮೊ : ೯೪೪೯೦೨೮೯೯೬ 


ಗೌಃ ಕಾರ್ಯದರ್ಶಿಗಳು : 
ಡಾ. ಹೆಚ್‌.ಎಸ್‌.ಎಂ. ಪ್ರಕಾಶ್‌ 
ಮೊ: ೯೫೩೫೪೧೬೬೩೯ 


ಡಾ. ಬಿ.ಸಿ. ರಾಜಕುಮಾರ್‌ 
ಮೊ : ೯೯೧೬೧೩೮೫೪೨ 


ಕೋಶಾಧಿಕಾರಿ 
ಡಾ| ಎಸ್‌. ಅನಿಲ್‌ ಕುಮಾರ್‌ 
ಮೊ : ೯೯೬೪೪೬೫೯೫೬ 
ಸಂಪಾದಕರು 


ಶ್ರೀ. ಬಿ.ಆರ್‌. ರವೀಂದ್ರನಾಥ್‌ 
ಮೊ : ೯೪೪೮೩೬೬೮೪೯ 
ಹಸ್ತಪ್ರತಿ ಸಂಯೋಜನಾಧಿಕಾರಿ 
ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಮೊ : ೯೫೩೫೦೯೭೩೩೭ 
ಶಿಕ್ಷಣ ಸಂಯೋಜನಾಧಿಕಾರಿ 
ಡಾ. ವಿಜಯಾ ಸುಬ್ಬರಾಜ್‌ 
ಮೊ : ೯೯೮೬೯೨೮೮೭೬ 


ಚಂದಾ ವಿವರಗಳು 
ವಾರ್ಷಿಕ ಚಂದಾ : ರೂ. ೨೦/- 
ಐದು ವರ್ಷಗಳ ಚಂದಾ : ರೂ. ೧೦೦/- 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಅ 
ಸ್ಥಾಪನೆ : ೦೬-೦೫-೧೯೭೯ 


ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 


ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, 
೩ನೇ ಮುಖ್ಯರಸ್ತೆ. 
ನರಸಿಂಹರಾಜ ಕಾಲೋನಿ 
ಬೆ೦ಗಳೂರು - ೧೯ 
ದೂರವಾಣಿ :೨೬೬೧೫೮೭೭ 


ಆಮೇಲ್‌ : bmsritrust@gmail.com 
web: www.bmshri.org 


ಕಛೇರಿ ಸಮಯ: 
ಬೆಳಗ್ಗೆ 10-30ರಿ೦ದ 
ಸಂಜೆ 5-00ಗ೦ಟೆ. 


ನಾಡೋಜ ಪ್ರೊ. ಚಹ. ” ವೆಂಕಟಸುಬ್ಬಯ್ಯ ಅವರು ಖ್ಯಾತ 
ವಿದ್ವಾಂಸರು ಹಾಗೂ ಜನಪ್ರಿಯ ಪ್ರಾಧ್ಯಾಪಕರು. ಪೊ. "ಜ. ವೆಂಕಟಸುಬ್ಬಯ 
ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸುವರ್ಣ ಪದಕದೊಡ 
ಎಂ.ಎ. ಪದ. ನಂತರ ಬಿ.ಟಿ. ಪದವಿ ಗಳಿಸಿದರು. ಮಹಾರಾಜ ಕಾಲೇಜಿನಲ್ಲಿ 
ಉಪನ್ಯಾಸಕರಾಗಿ ವೃತ್ತಿಯನ್ನು ಆರಂಭಿಸಿ, ನಂತರ ಬೆಂಗಳೂರಿನ ವಿಜಯಾ 

ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ ಸೇವೆ" ಸಲ್ಲಿಸಿ ನಿವೃತ್ತಿ ಹೊಂದಿದರು. 
ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ-ಕನ್ನಡ ನಿಘಂಟಿನ ಪ್ರಧಾನ ಸಂಪಾದಕರಾಗಿ ಸೇವೆ ಸಲ್ಲಿಕೆ. 
ಕನ್ನಡ ಸಾಹಿತಿ ಪರಿಷತಿನ ಅಧ್ಯಕ್ಷರಾಗಿ, “ಕನ್ನಡ ಸಾಹಿತ ಪರಿಷತ್ತಿಗೆ ಅಖಿಲ ಕರ್ನಾಟಕ ವ್ಯಾಪ್ತಿಯನ್ನು 
ತಂದುಕೊಟ್ಟ ಓರಿಮೆ ತ್ರೇಯುತರದು. ನಡೆದಾಡುವ ನಿಘಂಟು, ಶಬ್ದ ಬ್ರಹ್ಮ ಎಂದು ಜನಜನಿತರೌಗಿರುವ 
ಶ್ರೀಯುತರು' ಸಾಹಿತ್ಯ ವಿಮರ್ಶೆ, ಸಂಶೋಧನೆ, ಅನುವಾದ, ನಿಘಂಟು ರಚೆನೆ ಕ್ಷೇತ್ರಗಳಲ್ಲಿ ಅಪಾರ ಸೇವೆ 
ಸಲ್ಲಿಕೆ. ೫೦ ಪುಸ್ತಕಗಳನ್ನು, ೧೪ ನಿಘಂಟುಗಳನ್ನು ಪ್ರಕಟಗೊಳಿಸಿರುವುದಲ್ಲದೆ ಗೋ ಕನ್ನಡ' ಎಂಬ 
ಅಂಕಣದಿಂದ ನಾಡಿನಲ್ಲಿ “ಮನೆಮಾತಾಗಿದ್ದಾರೆ. ನಿಘಂಟು ಪರಿವಾರ, ಅಕ್ರೂರ ಚರಿತ್ರೆ (ಸರಿಪಾದನೆ). 
ಇಗೋ ಕನ್ನಡ (ಸಾಮಾಜಿಕ ನಿಘಂಟು), ಗತಿ ಪ್ರಜ್ಞೆ ಕನ್ನಡವನ್ನು ಉಳಿಸಿ ಬೆಳೆಸಿದವರು, ಅನುಕಲ್ಪನೆ, 

ಕರ್ಣ ಕರ್ಣಾಮೃತ ಮುಂತಾದವು ಪ್ರಮುಖ ಕೃತಿ ಳು. 


೨೦೧೭ರಲ್ಲಿ ಅವರಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಗೌರವ ದೊರೆಯಿತು. ಅವರ ಪಾಂಡಿತ್ಯಕ್ಕೆ 
ಸಂದ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು. ಅವುಗಳಲ್ಲಿ * ನಿದ್ಯಾಲಂಕಾರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತ; 


ಶಂಬಾ 'ಪ್ರಶ್ಯೆ ಸೇಡಿಯಾಪು ಪ್ರಶಸ್ತಿ, ಕಾಯಕ ಪ್ರಶಸ್ತಿ, ಪತಿಕಾ ಅಕಾಡೆಮಿ ವಿಶೇಷ ಪ್ರಶ್ನೆ ಮಾಸಿ 
ಪ್ರಶಸ್ತಿ, ಹಂತ ವಿಶ್ವವಿದ್ಯಾನಿಲಯದ “ನಾಡೋಜ ಪ್ರಶಸ್ತಿ ಅಂತರಾಷ್ಟ್ರೀಯ ನಿಘಂಟು ಸಮ್ಮೇಳನಗಳಿಗೆ 
ಆಹ್ವಾನ ಮುಂತಾದವು ನ ಮುಖ್ಯವಾದವು. 
ಬಿ.ಎಂ.ಶ್ರೀ ಪ್ರತಿಷ್ಠಾನದ ಸ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾದ ಹಾಗೂ ಪ್ರತಿಷ್ಠಾನವು ೧೯೮೮ ರಿಂದ 
ನಿರಂತರವಾಗಿ ಪ್ರಕಟಸುತ್ತಿರುವ ಕರ್ನಾಟಕ ಲೋಚನ ಎದ್ವೆತ್‌ ಪತ್ರಿಕೆಯ ಮೊದಲ ಸಂಪಾದಕರಾಗಿದ್ದ 
ಜಿ.ವಿ.ಯವರು ಇಂದಿನವರೆಗೂ ಪ್ರತಿಷ್ಠಾನದ ಜೊತೆ 
ನಿಕಟ ಸಂಪರ್ಕ ಹೊಂದಿದ್ದರು. ನಾಡೋಜ ಪ್ರೊ. 
ಜಿ. ವೆಂಕಟಸುಬ್ಬಯ್ಯ ಅವೆರಿಗೆ ಪದ್ಮಶ್ರೀ ದೊ- 
ರೆತು ಅಖಿಲ ಭಾರತದ ಮಟ್ಟದಲ್ಲಿ ಅವರಿಗೆ ಮನ್ನಣೆ 
ದೊರೆತ ಸಂದರ್ಭದಲ್ಲಿ ೧೫ನೇ" ಏಪ್ರಿಲ್‌ ೨೦೩೭ 
ರಂದು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. 
ಪ್ರೊ.ಜಿ. ವೆಂಕಟಸುಬ್ಬಯ್ಯ ಅವರು ಬಿ.ಎಂ. ಶ್ರೀ ಅವರ 
ವಿದ್ಯಾರ್ಥಿಗಳ ಪೈಕಿ ಈಗ ಬದುಕಿರುವವರು ತಾವು 
ಒಬ್ಬರೇ ಎಂದು ಬಡಿದರು. 
ನಂತರ ಬಿ.ಎಂ.ಶ್ರೀ 

ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಂ 
ಕಾರ್ಯಕಮದ ಬಗ್ಗೆ ತಮಗೆ ಬೇಷ ಆಸ್ಕಿ 
ಎಂದು ತಿಳಿಸಿದರು. ನಿಂತರ ಕುಮಾರವ್ಯಾಸ ಕೇಂ 
ಶಲ್ಪ ಪರ್ವ, ೧ನೇ ಸಂಧಿ, ೨೫ನೇ ಪದ್ಯವನ್ನು ಓದಿ 

ಅದರ ವ್ಯಾಖ್ಯಾನ ಮಾಡಿ ಈ ಪದ್ಯದ ಬಗ್ಗೆ “ತಮ್ಮ 
ಹೊಸ ಬಗೆಯ ಚಿಂತನೆಯನ್ನು ಮಂಡಿಸಿದರು. 


Honganasu [May 2021 | [Page 1 | 


Vol. 08 Issue 2 


ಜಿವಿ ಎಂದರೆ ಎಲ್ಲರಿಗೂ ನಿಘಂಟು ತಜ್ಞ ಸಂಶೋಧಕರು, 


ಶತಾಯುಶಿ ಎಂದು ನೆನಪಿಗೆ ಬರುವುದು ಸಹಜ. ಅವರೊಂದಿಗೆ ಸಂಪರ್ಕ 


ಹೆ ೦ದಿದ್ದಂತಹವರಿಗೆ ಜಿವಿ ಎಂದರೆ ಅವರ ಸರಳತೆ, ಸಜ್ಜನಿಕೆ, ಆತ್ಮೀಯತೆ 
ಹಾಗೂ ಅವರ ಪ್ರೋತ್ಸಾಹ ಇವುಗಳೇ ಮೊದಲು ನೆನಪಿಗೆ ಬರುತ್ತವೆ. 
ಸುಮಾರು ೩೦ ವರ್ಷಗಳಿಗೂ ಹಿಂದಿನಿಂದ ಅವರನ್ನು ಭೇಟಿ 
ಮಾಡುತ್ತಿರುವ ಸಯೋಗ ನನ್ನದಾಗಿತ್ತು. ೨೦೦೨ರಲ್ಲಿ ನಾನು ಚಾ ಷಾಂತರ 
ಅಧ್ಯಯನ ಸಂಸ್ಥೆಯನ್ನು ಅಳುಕತ್ತಲೇ ಪ್ರಾರಂಭಿಸಿದಾಗ ಜಿವಿ ಅವರು 
ವ ರ್ಗದರ್ಶನ ನೀಡಿದರು. ಮುಂದೆ ಹಲವಾರು ವರ್ಷಗಳ ಕಾಲ 
ಅವರನ್ನು ಆಗಾಗ್ಗೆ ಭೇಟಿ ಮಾಡಿ ಅವರ ಮಾರ್ಗದರ್ಶನ ಪಡೆಯುತ್ತಿದ್ದೆ. 
ನಾವು ಸಂಘಟಿಸುತ್ತಿದ್ದ ಭಾಷಾಂತರಕ್ಕೆ ಸಂಬಂಧಿಸಿದ ಸಭೆಗಳಲ್ಲಿ ಅವರು 
೦ತೋಷದಿಂದ ಭಾಗವಹಿಸುತ್ತಿದ್ದರು, ಅವರಿಗೆ ನಾನು ಚಿರಯಣಿಯಾಗಿದ್ದೇನೆ. 
ನಲವತ್ತು ವರ್ಷಗಳಿಂದಲೂ ಬಿಎಂಶ್ರೀ ಪ್ರತಿಷ್ಠಾನದ 
ಪ್ರವರ್ತಕ ಸದಸ್ಯರಾಗಿ, ಕರ್ನಾಟಕ ಲೋಚನ ವಿದ್ವತ್‌ ಪತ್ರಿಕೆಯ ಪ್ರಥಮ 
೦ಪಾದಕರಾಗಿ, ಸಕ್ರಿಯ ಸದಸ್ಯರಾಗಿ ಪ್ರತಿಷ್ಠಾನದ ಚಟುವಟಿಕೆಗಳಲ್ಲಿ ಅವರ 
ಪ್ರೋತ್ಸಾಹ ಮತ್ತು ಸಹಕಾರ ಜಾತಾ ೫ ಲಭ್ಯವಾಗುತ್ತಿತ್ತು. ನಾವ್ಯಾರೂ 
ವ ರೆಯಲಾಗದಂತಹ ಮರೆಯಬಾರದಂತಹ ವ್ಯಕ್ತಿತ್ವದ ನೆನಪನು 


- ಬಿ.ಆರ್‌. ರವೀಂದನಾಥ 


ಮ) 


ಅನುಭವಿಸಬೇಕೆಂಬ ತೀವ್ರವಾದ ಆಸೆಯೇ 
'ಭೋಗತೃಷ್ಟೆ': “ತನ್ನ ಭೋಗತೃಷ್ಣೆಯಂ ತಾನೆ ತನ್ನ ಮನದೊಳ್‌ 
ನಿಂದಿಸುತ್ತ” ("ಆದಿಪುರಾಣ). ಭೋಗಿಸುವವನೇ 'ಭೋಗಿ', ಅಂ- 
ದರೆ ರಸಿಕ. “ಮಾಲೆಗಾಅನ ಪೊಸಬಾಸಿಗ೦ ಮುಡಿವ ಭೋಗಿಗಳಿಲ್ಲದೆ 
ಬಾಡಿಪೋಗದೇ” ಎಂಬುದು ಜನ್ನನ "ಅನಂ೦ತನಾಥಪರಾಣ'ದ 
ಮಾತು. 
ಭೋಗವನ್ನು ಅನುಭವಿಸುವ ಭೂಮಿಯೇ "ಭೋಗಭೂಮಿ'. 
ಸತ್ತಮೇಲೆ ಪುಣ್ಯಫಲಗಳನ್ನು ಅನುಭವಿಸುವ ಸ್ವರ್ಗವನ್ನೇ 
ಭೋಗಭೂಮಿ ಎನು. ತ್ತಿದ್ದರು. ಅಗ್ಗಳನು ತನ್ನ "ಚಂದ್ರಪ್ರಭಪುರಾಣ'ದಲ್ಲಿ 
“ಭೋಗಭೂತಲ' ಎಂಬ ಶಬ್ದವನ್ನು ಈ ಪದಕ್ಕೆ ಸಮಾನಾರ್ಥಕವಾಗಿ 
ಬಳಸಿದ್ದಾನೆ: “ತನ್ನೊಳೆ ಸರಿದೊರೆ ಸುರರೇ೦ ಭೋಗಭೂತಲಂ 
ಸುಖಮಯಮೋ”. ಹೀಗಾಗಿ ಪುಣ್ಯವಂತರು ಹುಟ್ಟುವ ಪ್ರದೇಶವನ್ನು 
ಪೊನ್ನ ತನ್ನ "ಶಾಂತಿಪುರಾಣ'ದಲ್ಲಿ ಈ ಹೆಸರಿನಿಂದ ಕರೆದಿದ್ದಾನೆ: “ಈ 
ಭರತಾವನಿ ಭೋಗಭೂಮಿ ಭೂಭಾಗಿ ಸುಖಾಪ್ತಿಯಂ ಪಡೆದುದು.” 
ಪಂಪನು “ಆದಿಪುರಾಣ'ದಲ್ಲಿ “ಭೋಗಭೂಮಿ'ಯನ್ನು ಒಂದೆಡೆ 
“ಸುಖದ ಭೂಮಿ' ಎಂಬರ್ಥದಲ್ಲಿ ಬಳಸಿದರೂ (“ಉತ್ತರಕುರುವೆ೦ಂಬ 
ಭೋಗಭೂಮಿಯೆ ಜನ್ಮಭೂಮಿಯಾದುದು?) ಅದನ್ನು ಬೇರೆ 
ರೀತಿಯಲ್ಲಿಯೂ ಆರ್ಥೈಸುತ್ತಾನೆ: “ಗೋಗಭೂಮಿವಿರಾಮದೊಳ್‌ ಈ 
ಕರ್ಮಭೂಮಿ ಪ್ರಾರಂಭದೊಳ್‌” ಎಂಬ ಮಾತುಗಳಲ್ಲಿ ಮನುಷ್ಯರಿಗೆ 
ಪ್ರಕೃತಿಯಲ್ಲಿ ತಾನಾಗಿ ಆಹಾರ ಸಿಕ್ಕುತ್ತಿದ್ದ ಸ್ಥಿತಿಯನ್ನು "ಜೋಗಭೂಮಿ' 
“1? ಗೆಯ್ಮೆ ಮಾಡಿ ಆಹಾರ "'ೆಳೆದುಕೊಳ್ಳಬೇಕಾದ ಸ್ಥಿತಿಯನ್ನು 
ಕರ್ಮಭೂಮಿ” ಎಂದೂ ವಿಭೇದ ಮಾಡುತ್ತಿದ್ದಾನೆ. 


ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬಿ. ಎಂ. ಶ್ರೀ. ಪ್ರತಿಷ್ಠಾ 
ಅನುವಾದ ಕಮ್ಮಟಿ 


ಉದ್ದಾಟನಾ ಸಮಾರಂಭ : ೦೨-೦೪-.೨೦೨೧ 
ಸಮಾರೋಪ 


ಸಮಾರಂಭ : ೦೪-೦೪-೨೦೨೧ 


ಇತ್ತೀಚಿನ ದಿನಗಳಲ್ಲಿ ದೈನಂದಿನ ವ್ಯವಹಾರಗಳ ಸಂಬಂಧದಲ್ಲಿ ಅನೇಕ ಕ್ಷೇತ್ರಗಳಿಂದ 
ಅನುವಾದ ಕಾರ್ಯಕ್ಕಾಗಿ ಬರುತ್ತಿರುವ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಬೇಡಿಕೆಗಳನ್ನು 
ಸೂರೈಸುವ ನಿಟ್ಟಿನಲ್ಲಿ ಅರ್ಹ ಅನುವಾದಕರನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ 
ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಸರಣಿ ಅನುವಾದ ಕಮ್ಮಟಗಳನ್ನು ಇತರ 

೦ಸ್ಥೆಗಳೊಂದಿಗೆ ನಡೆಸಲು ನಿರ್ಧರಿಸಿತು. ಇದರ ಮುಂದುವರಿಕೆಯಾಗಿ, 
ಬೆಂಗಳೂರಿನ ಬಿ.ಎಂ.ಶ್ರೀ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಏಪ್ರಿಲ್‌ 
» &, ೪ರಂದು ಮೂರು ದಿನಗಳ ಅನುವಾದ ಕಮ್ಮಟವನ್ನು 
ಯಶಸ್ವಿಯಾಗಿ ನಡೆಸಲಾಯಿತು. ಇದರ ಆಯೋಜಕರಾಗಿ, ಶಿಬಿರ 
ನಿರ್ದೇಶಕರಾಗಿ ಡಾ.ಅಬ್ದುಲ್‌ ರೆಹಮಾನ್‌ ಪಾಷಾರವರು (ಕನ್ನಡ 
ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು) ಚಟುವಟಿಕೆಯ ವೇಳಾಪಟ್ಟಿ, ವಿಷಯ 
ಚಿ, ಅಭ್ಯಾಸ ಕ್ರಮಗಳು. ಸಂಪನ್ಮೂಲವ್ಯಕ್ತಿಗಳು, ತರಗತಿಗಳಲ್ಲಿನ 
ಚರ್ಚೆ ಸೂಚಿಗಳು ಮುಂತಾದ ವಿಷಯಗಳಲ್ಲಿ ವಿಶೇಷ ಗಮನವಹಿಸಿ 
ಶಿಬಿರವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿದರು. ಈ ಕಾರ್ಯದಲ್ಲಿ 
ಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಟಿ.ಎಸ್‌.ನಾಗಾಭರಣ ಹಾಗೂ 
ಕಾರ್ಯದರ್ಶಿಗಳಾದ ಡಾ. ಗವಿಸಿದ್ದಯ್ಯನವರು ಎಲ್ಲಾ ರೀತಿಯ 
ಹಕಾರವನ್ನು ನೀಡಿದ್ದಾರೆ. ಬಿ.ಎಂ.ಶ್ರೀ ಪ್ರತಿಷ್ಠಾನದ ವತಿಯಿ೦ದ ಡಾ. ಆರ್‌. 
ಲಕ್ಷ್ಮೀನಾರಾಯಣ, ಡಾ. ಹೆಚ್‌.ಎಸ್‌.ಎಂ. ಪ್ರಕಾಶ್‌ ಹಾಗೂ ಡಾ.ಬಿ.ಸಿ. 
ರಾಜಕುಮಾರ್‌ರವರು, ಸಂಪನ್ಮೂಲ ವ್ಯಕ್ತಿಗಳಾಗಿ ಉಪನ್ಯಾಸಗಳನ್ನು 
ನೀಡುವುದರ ಮೂಲಕ ಹಾಗೂ ಸಭಾಂಗಣದ ವ್ಯವಸ್ಥೆಗಳನ್ನು 
ನಿರ್ವಹಿಸುವುದರ ಮೂಲಕ ಸಕ್ರಿಯವಾಗಿ ಭಾಗವಹಿಸಿದರು. 

ಈ ಶಿಬಿರದಲ್ಲಿ ಒಟ್ಟು ೨೬ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. 
ಏವರಲ್ಲಿ ಕೆಲವರು ಸಾಫ್ಟ್‌ವೇರ್‌ ಕಂಪೆನಿಗಳ ಉದ್ಯೋಗಿಗಳು, ಕಾಲೇಜು 
ಧ್ಯಾಪಕರುಗಳು, ಬ್ಯಾಂಕ್‌ ಉದ್ಯೋಗಿಗಳು, ವೃತ್ತಿ ನಿರತ ಯುವ 
ಅನುವಾದಕರುಗಳು ಇದ್ದಾರೆ. ಆಯ್ಕೆಯ ನಂತರ ಅವರಿಗೆ ಪೂರ್ವಭಾವಿ 
ತಯಾರಿಕಾ ಮಾಹಿತಿಯನ್ನು ನೀಡಿದ್ದರಿಂದಾಗಿ ಅವರುಗಳು ಸಾಕಷ್ಟು 

ದ್ಧಿಕ ಸಿದ್ಧತೆ ಮಾಡಿಕೊಂಡು ಶಿಬಿರದಲ್ಲಿ ಭಾಗವಹಿಸಿದ್ದರಿಂದ 
ರೂ ದಿನಗಳ ಗೋಷ್ಠಿಗಳು ಸಮಯಕ್ಕೆ ಬದ್ಧವಾಗಿ ಯಶಸ್ವಿಯಾಗಿ 
೬ನೇ ಪುಟಕ್ಕೆ 


Page2 | May 2021 Honganasu 


Vol. 08 Issue 2 


ದಿನಾಂಕ : ೧೯-೦೫-೨೦೨೧ ಬುಧವಾರ ಸಂಜೆ : ೪-೩೦ ಗಂಟೆಗೆ 
ವೈಯಾಕರಣಿ ಗರಣಿ ಕೃಷ್ಣಚಾರ್ಯ ದತ್ತಿ ಕಾರ್ಯಕ್ರಮ 


ಉಪನ್ಯಾಸಕರು : 


ವಿಷಯ : 


ಸರತೆ 


- ಡಾ. ಪಿ.ವಿ. ನಾರಾಯಣ 


ಬೇಸಾಯ: ಇದು ಸಂಸ್ಕೃತದ "ವ್ಯವಸಾಯ' ಎಂಬ ಶಬ್ದದ ತದ್ಭವ. 
ಇದು ಹಿ೦ದಿನ ಕಾವುಗಳಲ್ಲಿ ಬೆವಸಾಯ, ಬವಸ, ಬವಸು ಮುಂತಾದ 
ರೂಪಗಳಲ್ಲಿಯೂ ದೊರೆಯುತ್ತದೆ. “ಎರಡಾರ ಬೆವಸಾಯಂ; 
ಹತ್ತು ಹಸುಕಖೆಹ” ಎಂಬುದು “ಪಂಚತಂತ್ರ'ದ ಮಾತು. 
“ಬೆವಸಾಯವ ಮಾಡಿ ಬೀಯಕ್ಕೆ ಬತ್ತವಿಲ್ಲರ್ದಿಡೆ” ಎಂಬುದು 
ಅಲ್ಲಮಪ್ರಭುವಿನ ವಚನದ ಭಾಗ. “ಬವಸೆಂದು ವ್ಯವಸಾಯಂ?” 
ಎಂದು “ಶಬ್ದಮಣಿದರ್ಪಣ' ಅರ್ಥ ಕೊಡುತ್ತದೆ. “ದಾರುಣ 
ಸಂಸರಣ ವಿಷೋರ್ವೀರುಹಮಂ೦ ಕೀಟ್ವ ಬವಸೆಯಿಂದಿರ್ದಪನೀ 
ಧೀರಂ” ಎಂಬುದು “ಪಂಪರಾಮಾಯಣ'ದಲ್ಲಿ ಬರುವ ಮಾತು. 
“ಗೆಲವೇನಿಲ್ಲದ ಯುದ್ದ ಪಾಳುನೆಲದೊಳ್‌ ಬೇಸಾಯ” ಎಂಬುದು 
“ಸೋಮೇಶ್ವರ ಶತಕ'ದ ಮಾತು. ಹನ್ನೆರಡನೆ ಶತಮಾನದ 
ಶಾಸನವೊಂದರಲ್ಲಿ “ಆತನ ಬ್ಯವಸಾಯ ಬೃವಹಾರವೆನ್ತೆನೆ” ಎಂಬ 
ಪ್ರಯೋಗವಿದೆ. ಬೇಸಾಯ ಮಾಡುವವನೇ "“ಬೇಸಾಯಗಾರ'. 
ಎಂ.ಆರ್‌. ಶ್ರೀ. ವಚನಕಾರರನ್ನು “ಅಚ್ಚಗನ್ನಡದ ಬೇಸಾಯಗಾರರು” 


ಎಂದು ಕರೆಯುತ್ತಾರೆ. 
ಬೆವಸಾಯ ಎಂಬ ಶಬ್ದವನ್ನು "“ಧರ್ಮಾಮೃತ'ವು 
ಪ್ರಯತ್ನ ಎಂಬರ್ಥದಲ್ಲಿ ಬಳಸುತ್ತದೆ: “ಪುಣ್ಯಮಿಲ್ಲದೆ 


ಬೆವಸಾಯದಿ೦ ಸಿರಿಯಕ್ಕುಮೆಂದೆಯಪ್ಪೊಡೆ”. “ಪಂಪಭಾರತ'ದಲ್ಲಿ 
“ಬೆವಸಾಯಂಗೆಯ್‌' ಎಂಬ ನುಡಿಗಟ್ಟಿನ ಅರ್ಥ ಪ್ರಯತ್ನ 
ಮಾಡು ಎಂದು: “ಬೆವಸಾಯಂಗೆಯಲ್‌ ಇನ್ನುಮುಂಟು ಎಡೆ 
ಕೃಪಾಶ್ಚತ್ಥಾಮರುಳ್ಳಂತೆ ಪಾಂಡವರಂ ಗೆಲ್ವುದಸಾಧ್ಯಮಾಯ್ತೇ”. 
ಸಿದ್ಧತೆಯನ್ನು ಶಾಸನವೊಂದು “ಬವಸ' ಎನ್ನುತ್ತದೆ: “ಕವಿದುರ್ಗ್ಗಂ 
ಚಾತುರಂಗಂ ಬವಸ ದಳವುಳಂ” (ಹನ್ನೊಂದನೆಯ ಶತಮಾನದ 


ಡಾ. ಬಿ. ರಾಜಶೇಖರಪ್ಪ 
ಖ್ಯಾತ ಸಂಶೋಧಕರು, ನಿವೃತ್ತ ಪ್ರಾಧ್ಯಾಪಕರು 


“ನನ್ನಿ ಯೊಳಿನತನಯಂ' ಎಂಬ ಪಂಪನ ಮಾತಿನ “ನನ್ನಿ' ಎಂದರೆ ಏನು? 


ಶಾಸನ). ವೃತ್ತಿ, ಕೆಲಸ ಎಂಬರ್ಥದಲ್ಲಿ ಬವಸ ಎಬ ಶಬ್ದವನ್ನು ಅಗ್ಗಳನ 
"ಚ೦ದ್ರಪ್ರಭಪುರಾಣ' ಬಳಸುತ್ತದೆ: “ಎನಗೆ ಮನೋಭವನೆ ದೇವಂ 
ಬಸನಮೆ ಬವಸಂ ಬಲವೆ ಕುಲಧನಂ”. 

ವ್ಯವಸಾಯ ಶಬ್ದವೂ ಬಳಕೆಯಲ್ಲಿದೆ. ಮೂಲತಃ ಈ 
ಅರ್ಥಕ್ಕೆ ಸಂಸ್ಕೃತದಲ್ಲಿ ಪ್ರಯತ್ನ, ನಿಶ್ಚಯ, ಆಚರಣೆ ಮುಂತಾದ 
ಅರ್ಥಗಳಿವೆ. ಈ ಪದಕ್ಕೆ ಕನ್ನಡದಲ್ಲಿ ಕೃಷಿ ಎಂಬರ್ಥದ ಜೊತೆ- 
ಗೆ ಪ್ರಯತ್ನ ಎಂಬರ್ಥವಿದೆ. “ಈತನ ಭಕ್ತಿಗಂ ವ್ಯವಸಾಯಕ್ಕಂ 
ಮೆಚ್ಚಿ ತನ್ನ ತಂದ ಎರ್ಮೆಗಳೊಳೊಂದುಮಂ ಕೊಳ್ಳದೆ” ಎಂಬ 
ಶಾಂತಿನಾಥನ "“ಸುಕುಮಾರಚರಿತೆ'ಯ ಮಾತಿನಲ್ಲಿ ಈ ಅರ್ಥವಿದೆ. 
ಪ್ರಯತ್ನ ಮಾಡದವನನ್ನು "ಸಮಯ ಪರೀಕ್ಷೆ' “ಬೆವಸಾಯಹೀನ” 
ಎಂದು ಕರೆಯುತ್ತದೆ. ಅದೇ ಉತ್ಸಾಹದಿಂದ ಕೆಲಸಮಾಡುವವನನನ್ನು 
“ಮಹಾವ್ಯವಸಾಯಿ' ಎನ್ನುತ್ತದೆ: “ಭುವನೈಕಮಲ್ಲದೇವನ ಭವನದೊಳಂ 
ತಾನೆ ಮಾನಸಂ ತಾನೆ ಮಹಾವ್ಯವಸಾಯಿ.” ವ್ಯವಸಾಯ ಮಾಡುವವನೇ 
ವ್ಯವಸಾಯಗಾರ. 


ಭೋಗಣ: ಈ ಸಂಸ್ಕೃತಮೂಲದ ಶಬ್ದವು ವ್ಯಾಪಕವಾಗಿ ಬಿಡಿಯಾಗಿಯೂ 
ಸಮಾಸಗಳಲ್ಲಿಯೂ ಬಳಕೆಯಲ್ಲಿದೆ. “ಭೋಗ೦ ವಿಷಯಾನುಭಂ” 
ಎಂದು ನಾಗವರ್ಮನ "ಅಭಿಧಾನ ವಸ್ತುಕೋಶ'ವು ಸೂತ್ರಬದ್ಧವಾಗಿ 
ಹೇಳುತ್ತದೆ. ವಿಷಯಾನುಭವ ಎಂದರೆ ಇಂದ್ರಿಯಾನುಭವಗಳು. 
ಹೀಗಾಗಿ ಸುಖವನ್ನು ತರುವ ವಸ್ತುಗಳೂ ಭೋಗಗಳೇ: “ಅಮರಾ 
ಧಿಪಪ್ರಹಿತಸುರತರುಪ್ರಸೂನಗ್ರಥಿತ .. .. ಸುರಭಿವಿಲೇಪನ ಪ್ರಮುಖ 
ಭೋಗೋಪಭೋಗ೦ಗಳೊಳಂ” ಎಂಬುದು “ಆದಿಪುರಾಣ'ದ ಮಾತು. 
ಇಲ್ಲಿ ಬಂದಿರುವ "ಉಪಭೋಗ'ವೂ ವಿಷಯಸುಖ ಎಂಬರ್ಥವುಳ್ಗದ್ದು. 
“ಅಭಿಧಾನ ವಸ್ತುಕೋಶ'ದಲ್ಲಿಯೇ “ಅನುಭವಂ ಉಪಭೋಗಂ” 
ಎಂಬರ್ಥ ಹೇಳಿದೆ. ಹೀಗೆ ಅನುಭವಿಸಬಹುದಾದುದೇ "ಉಪಭೋಗ್ಯ'. 
ಪಂಪನ “ಆದಿಪುರಾಣ'ದಲ್ಲಿನ “ಎನಗೊರ್ವಂಗುಪಭೋಗ್ಯಮಲ್ತು 
ವಸುಧಾ ಸಾಮ್ರಾಜ್ಯಂ ಓರಂತೆ ನಿಮ್ಮನಿಬರ್ಗಂ” ಎಂಬ ಮಾತನ್ನು 
ಗಮನಿಸಿ. "ಅನುಭೋಗ' ಎಂದರೂ ವಿಷಯಸುಖವೇ. “ತನ್ನ 
ಸತಿಯುಂ ತಾನುಂ ಸುರತಾನುಭೋಗದಲಿ” ಎಂಬುದು ಭೀಮಕವಿಯ 
“ಬಸವಪುರಾಣ'ದ ಮಾತು. ೨ನೇಪುಟಕ್ಕೆ 


Honganasu May 2021 


Vol. 08 Issue 2 


ಬಿ.ಎಂ.ಶ್ರೀ ಪ್ರತಿಷ್ಠಾನದಲ್ಲಿ ನಡೆದ ಕಾರ್ಯಕ್ರಮಗಳ ವರದಿ 


೧೬-೩-೨೦೨೧ 


ಡಾ. ಎನ್‌.ಎಸ್‌.ಲಕ್ಷಿ ಟನಾರಾಯಣಭಟ್ಟರ ನೆನಪಿನಲ್ಲಿ ಶ್ರದ್ಧಾಂಜಲಿ ಸಭೆ 


ಕನ್ನಡ ಸಾಹಿತ್ಯದ ಮೇರು ಸಾಹಿತಿ, ಅಚ್ಚುಮೆಚ್ಚಿನ ಪ್ರಾಧ್ಯಾಪಕ, 
ಜನಪ್ರಿಯ ಕವಿ ಡಾ.ಎನ್‌.ಎಸ್‌.ಲಕ್ಷ್ಮೀನಾರಾಯಣ ಭಟ್ಟರ ಸವಿ ನೆನಪಿನಲ್ಲಿ 
ಶ್ರದ್ಧಾಂಜಲಿ ಸಭೆಯನ್ನು ಎಂ.ವಿ.ಸೀತಾರಾಮಯ್ಯ ಸಭಾಂಗಣದಲ್ಲಿ ಖ್ಯಾತ 
ಸಾಹಿತಿ ಡಾ. ನಾಡೋಜ ಹಂ.ಪ.ನಾಗರಾಜಯ್ಯನವರ ಅಧ್ಯಕ್ಷತೆಯಲ್ಲಿ 
ನಡೆಸಲಾಯಿತು. ನಾಡಿನ ಖ್ಯಾತ ಸಾಹಿತಿಗಳು ಮತ್ತು ಗಾಯಕರುಗಳು 
ನುಡಿನಮನ ಹಾಗೂ ಗೀತನಮನಗಳ ಮೂಲಕ ದಿವಂಗತ ಡಾ. 
ಭಟ್ಟರಿಗೆ ತಮ್ಮ ಗೌರವವನ್ನು ಸಲ್ಲಿಸಿದರು. 
ಡಾ. ಭಟ್ಟರ ಸಾಹಿತ್ಯಾಭಿಮಾನಿಗಳಾದ, ಅಮೇರಿಕಾದಲ್ಲಿ 
ನೆಲೆಸಿರುವ ಡಾ. ಹೊಸಕೆರೆ ಚಂದ್ರಶೇಖರ್‌ ಮತ್ತು ಶ್ರೀಮತಿ ಶ್ರೀ 
ದೇವಿ ಚಂದ್ರಶೇಖರ್‌ರವರು ಉಪಸ್ಥಿತರಿದ್ದರು. "ಕು| ಶ್ರೇಯಸ್ಸ್‌ 
ಕುಮಾರ್‌ರವರು ಡಾ. ಭಟ್ಟರ ಜನಪ್ರಿಯ ಕವನಗಳನ್ನು ಸೊಗಸಾಗಿ 
ಹಾಡಿದರು. ಜನಪ್ರಿಯ ಗಾಯಕರಾದ ಡಾ. ಮುದ್ದುಕೃಷ್ಣ ಮತ್ತು ಡಾ. 
ಕಿಕ್ಕೇರಿ ಕೃಷ್ಣಮೂರ್ತಿಯವರು ಡಾ. ಭಟ್ಟರ ನೆನಪನ್ನು ಗೀತಗಾಯನದ 
ಮೂಲಕ ಹಸಿರಾಗಿಸಿದರು. 


ಖ್ಯಾತ ಕವಿಗಳಾದ ಶ್ರೀ ಬಿ.ಆರ್‌.ಲಕ್ಷ್ಮಣರಾವ್‌ರವರು ತಮ್ಮ 


ಮಧುರ ಸ್ನೇಹವನ್ನು ನೆನಪಿಸಿಕೊಳ್ಳುತ್ತ, ನಿಸಾರ್‌ ಅಹಮದ್‌ ಅವರು 
ತಮ್ಮ ನಿತ್ಯೋತ್ಸವ ಕವಿತೆಯ ಮೂಲಕ ಭಾವಗೀತೆಗಳಿಗೆ ನೀಡಿದ 
ಹೊಸ ಆಯಾಮವನ್ನು ವಿಶ್ವದಾದ್ಯಂತ ವಿಸ್ತರಿಸಿದ ಕೀರ್ತಿ ಡಾ. 
ಲಕ್ಷ್ಮೀನಾರಾಯಣ ಭಟ್ಟರಿಗೆ ಸಲ್ಲುತ್ತದೆ. ಸುಮಧುರ ಭಾವಗೀತೆಗಳಿ೦ದಲೇ 
ಅವರು ಜನಸಾಮಾನ್ಯರಿಗೆ ಆಪ್ತರಾದರು ಎಂದು ಹೇಳಿದರು. ಉತ್ತರ 
ಕರ್ನಾಟಕದ ಭಾಗಗಳಲ್ಲಿ ಪರಿಚಿತವಾಗಿದ್ದ ಸಂತ ಶಿಶುನಾಳ ಷರೀಫ್‌ 
ಸಾಹೇಬರ ಅನುಭಾವ ಗೀತೆಗಳನ್ನು ಭಟ್ಟರು 
ರೂಪದಲ್ಲಿ ಪ್ರಕಟಿಸಿದರು. 
ಅಶ್ವತ್ಥ್‌, ಶಿವಮೊಗ್ಗ 
ರಿಂದ ಅವುಗಳನ್ನು ಹಾಡಿಸಿ 


ಗಾಂ 
ಸಂಗ್ರಹಿಸಿ 


ಸುಬ್ಬಣ್ಣ ಮುಂತಾದ ಖ್ಯಾತ ಗಾಯಕ- 
ಕನ್ನಡಿಗರೆಲ್ಲರ ನಾಲಿಗೆಯ ಮೇಲೆ 


ನಲಿಯುವಂತೆ ಮಾಡಿದರು. ಇದರಿಂದಾಗಿ ಅವರಿಗೆ ಶರೀಫ್‌ ಭಟ್ಟ 


ಎಂಬ ಬಿರುದು ಕೂಡ ಸಂದಿತ್ತು. ಇಂದು ರೇಡಿಯೋ, ಟಿ.ವಿ. ಧ್ದನಿ 
ಸಾಂದಿಕೆಗಳು ಮತ್ತು ಅಂತರ್ಜಾಲದಲ್ಲಿ ಅತ್ಯಂತ ಪ್ರಚಲಿತವಾಗಿರುವುದು 
ಹೆಚ್ಚಾಗಿ ಅವರ ಭಾವಗೀತೆಗಳೇ ಆಗಿವೆ ಎಂದರು. 


ಖ್ಯಾತಸಾಹಿತಿ ವಿಜಯಾ ಸುಬ್ಬರಾಜ್‌ರವರು ಮಾತನಾಡಿ, “ಭಟ್ಟರ 
ವಿದ್ಯಾರ್ಥಿಯಾಗಿ, ಹೇಳಬೇಕೆಂದರೆ ಅವರು ಒಬ ಅತ್ಯುತ್ತಮ 
ಪ್ರಾಧ್ಯಾಪಕರಾಗಿದ್ದರು, ಛ೦ದಸ್ಪನ್ನು ಮನಮುಟ್ಟುವಂತೆ ಬೋಧಿಸುತ್ತಿದ್ದರು” 
ಎಂದು ಹೇಳಿದರು. 

ಸುಗಮ ಸಂಗೀತ ಕ್ಷೇತ್ರವು ಭಟ್ಟರನ್ನು ಎಂದಿಗೂ 
ಮರೆಯುವಂತಿಲ್ಲ.  ಅವರಿಂದಾಗಿಯೇ ಧ್ವನಿಸುರಳಿಯ ಅಲೆ 
ಆರಂಭವಾಗಿ ಭಾವಗೀತೆಗಳು ಜನಮಾನಸ ತಲುಪಿದವು ಎಂದು ಖ್ಯಾತ 
ಗಾಯಕ ವೈಕೆ. ಮುದ್ದುಕೃಷ್ಣ ಹೇಳಿದರು. ಅವರ ಸಹೋದ್ಯೋಗಿಯಾಗಿ 
ವಿಚಾರಬೇಧವಿದ್ದರೂ, ಭಟ್ಟರ ವಿದ್ಯಾರ್ಥಿಯಾಗಿದ್ದ ಡಾ. ಬಸವರಾಜ 
ಕಲ್ಲುಡಿಯವರು ಡಾ. ಭಟ್ಟರ ಕಾಯಕ ನಿಷ್ಠೆಯನ್ನು ಮೆಚ್ಚಿ ಅವರು 
ಭಾವಗೀತೆಗೆ ಹೊರಳದಿದ್ದಲ್ಲಿ ಮತ್ತಷ್ಟು ಒಳ್ಳೆಯ ಕಾವ್ಯಗಳನ್ನು 
ಬರೆಯಬಹುದಿತ್ತು ಎಂದರು. 

ಡಾ. ಆರ್‌. ಲಕ್ಷ್ಮೀನಾರಾಯಣರವರು ಮಾತನಾಡುತ್ತ ಭಟ್ಟರು 
ನವೋದಯ ಕಾಲದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು, ಅದರಲ್ಲೂ ವಿಶೇಷವಾಗಿ 
ಶ್ರೇಷ್ಠ ಶಿಶುಸಾಹಿತ್ಯವನ್ನು ಕನ್ನಡ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆಯಾಗಿ 
ನೀಡಿದ್ದಾರೆ ಎಂದರು. 

ಸೊಗಸಾದ ಭಾಷಣಕಾರರಾಗಿದ್ದರು ಎಂದು ಅವರನ್ನು 
ನೆನೆಸಿಕೊಂಡರು. ಡಾ.ಹ೦ಪನಾರವರು, ತಮ್ಮ ಸಹಪಾಠಿಯಾಗಿದ್ದ 
ಡಾ. ಭಟ್ಟರ ಸುದೀರ್ಫ ಕನ್ನಡ ಸಾಹಿತ್ಯ ಸೇವೆಯನ್ನು ಭಾವುಕರಾಗಿ 
ನೆನೆಸಿಕೊಂಡರು. ತೀನಂಶ್ರೀ. ಡಿಎಲ್‌ಎನ್‌, ಕುವೆಂಪುರವರ, ತ.ಸು.ಶಾ. 
ಅವರ ಗರಡಿಯಲ್ಲಿ ಪಳಗಿದ್ದ ಡಾ. ಭಟ್ಟರು ಪ್ರಾಚೀನ ಸಾಹಿತ್ಯವನ್ನು 
ಚೆನ್ನಾಗಿ ಮನನ ಮಾಡಿಕೊಂಡಿದ್ದರು. ಅದರಿಂದಾಗಿ ಅವರ ತರಗತಿಗಳು 
ಎಂದೂ ಚೇತೋಹಾರಿಯಾಗಿದ್ದುವು ಎಂದು ಹೇಳಿದರು. ಡಾ. 
ಎಂ.ಹೆಚ್‌. ಕೃಷ್ಣಯ್ಯನವರೂ ಸಹ ತಮ್ಮ ಒಡನಾಟದ ಸವಿನೆನಪನ್ನು 
ಸಭೆಯ ಮುಂದಿಟ್ಟರು. 

ಕಾರ್ಯಕ್ರಮದ ನಿರೂಪಣೆಯನ್ನು ಡಾ. ಹೆಚ್‌.ಎಸ್‌. 
ಪ್ರಕಾಶ್‌ ನಡೆಸಿಕೊಟ್ಟರು. 


೫೦. 


SENT: 
ಹಳಗನ್ನಡ ಮತ್ತು ಶಾಸನ ತರಗತಿಗಳು 


೨೦೨೧ರ ಜೂನ್‌ ಎರಡನೇ ವಾರದಿಂದ ಹಳಗನ್ನಡ ಮತ್ತು 

ಸನ ತರಗತಿಗಳನ್ನು ಜಾಲಗೋಷ್ಠಿಯ ಮೂಲಕ ಪ್ರಾರಂಭಿಸಲಾಗುತ್ತದೆ. 

ಆಸಕ್ತರು ೩೧ ಮೇ ೨೦೨೧ರ ವರೆಗೆ ದೂರವಾಣಿಯ ಮೂಲಕ 

ಅಥವಾ ಇ ಮೇಲ್‌ ಕಳಿಹಿಸುವ ಮೂಲಕ ನೋಂದಾಯಿಸಿ ಕೊಳ್ಳಲು 
€ರಲಾಗಿದೆ. 


ದೂರವಾಣಿಯ ಸಂಪರ್ಕ ಸಂಖ್ಯೆ : ೦೮೦-೨೬೬೧೫೮೭೭ 
eಮೇಲ್‌- bmsritrust@gmail.com 


Page4 | May 2021 Honganasu 


Vol. 08 Issue 2 


೨೭-೦೩-೨೦೨೧ 
ಕಣಕಟ್ಟೆ ನ ದತ್ತಿ ಕಾರಕ್ರಮ 
ಸ್ಥಾಪಕರು : ಶ್ರೀ ಕ. ಕಂಠಯ್ಯ, ಶ್ರೀ ಕೆ.ಎಸ್‌. ಚಂದ್ರಶೇಖರ್‌ 


0 ಶಾಸ್ತ್ರೀ ಸಂಗೀತ 
ವಿದುಷಿ ಶ್ರೀಮತಿ ನವ್ಯನಾಗಕೆಜ್‌ ಮತ್ತು ತಂಡದಿಂದ 


ಈ ದತ್ತಿಯಡಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಕಾರ್ಯಕ್ರಮವನ್ನು ಪ್ರಸಿದ್ಧ ಗಾಯಕಿ ವಿದುಷಿ ಶ್ರೀಮತಿ ನವ್ಯಾ 
ನಾಗರಾಜ್‌ರವರು ಯಶಸ್ವಿಯಾಗಿ ನೆಡೆಸಿಕೊಟ್ಟರು. ಸುಮಾರು" ೮೦ ನಿಮಿಷಗಳವರೆಗೂ ನಿರರ್ಗಳವಾಗಿ 
ಸುಶ್ರಾವ್ಯವಾಗಿ ಹಾಡಿದ ಶ್ರೀಮತಿ ನವ್ಯ ನಾಗರಾಜ್‌ರವರು ತಮ್ಮ ಅದ್ಭುತ ಪ್ರತಿಭೆಯ ಮೂಲಕ ರಸಿಕರನ್ನು 
ರಸಾನುಭವದಲ್ಲಿ ತೇಲಿಸಿದರು. ಅವರ ಹಾಡುಗಾರಿಕೆಗೆ ಪಕ್ಕವಾದ್ಯಗಳಲ್ಲಿ ವಿದುಷಿ ಶ್ರೀಮತಿ ಪ್ರೇಮಾ 
ವಿವೇಕ್‌ರವರು ಪಿಟೀಲು ವಾದನದಲ್ಲಿ ಹಾಗೂ ವಿದ್ವಾನ್‌ ಶ್ರೀ ನರಸಿಂಹನ್‌ರವರು ಮೃದಂಗ ವಾದನದಲ್ಲಿಯೂ 
ಸಮರ್ಥವಾಗಿ ಜೊತೆ ನೀಡಿದರು. 

ಔ ವಿದುಷಿ ನವ್ಯ ನಾಗರಾಜ್‌ರವರು ಮೊದಲಿಗೆ ಡಾ. ಬಾಲಮುರಳಿಕೃಷ್ಣ ವಿರಚಿತ ಕೃತಿಯಾದ ಏ ನಾದಮುಲಾ 

ಎಂಬ ವರ್ಣವನ್ನು ನಾಟ ರಾಗದಲ್ಲಿ ಪ್ರಸ್ತುತ ಪಡಿಸಿದರು. ನಂತರದಲ್ಲಿ ಮುತ್ತು ಸ್ವಾಮಿ ದೀಕ್ಷಿತರ್‌ರವರ 

ಸಿದ್ಧಿವಿನಾಯಕಮ್‌ ಕೃತಿಯನ್ನು ಷಣ್ಮುಖಪ್ರಿಯ ರಾಗದಲ್ಲಿ ಹಾಡಿ ರಂಜಿಸಿದರು. ಇದಾದ ಮೇಲೆ, ಮಹಾರಾಜ. ಸ್ಥಾತಿ ತಿರುನಾಳ್‌ ವಿರಚಿತ ರಚನೆ 
ಪರಮ ಪುರುಷವನ್ನು ವಸಂತ ರಾಗದಲ್ಲಿ ಪ್ರಸ್ತುತ ಪಡಿಸಿದರು. ತದನಂತರದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆಯಾದ ರಾರಾ 
ರಾಜೀವ ಲೋಚನ ರಾಮ ಎಂಬ ಕೃತಿಯನ್ನು ಮೋಹನ ರಾಗದಲ್ಲಿ ಸುಲಲಿತವಾಗಿ ಹಾಡಿ: ಸಂಗೀತಪ್ರಿಯರ ಮನಗೆದ್ದರು. ಕೊನೆಯಲ್ಲಿ ಕನಕದಾಸರ 
ಪ್ರಸಿದ್ಧ ಕೀರ್ತನೆಯಾದ ತೊರೆದು 'ೀವಿಸಬಹುದೇ ಎಂಬ ಕೃತಿಯನ್ನು ಸಿಂಧುಭೈರವಿ ರಾಗದಲ್ಲಿ ಸೊಗಸಾಗಿ ಹಾಡಿದರು. ಕಾರ್ಯಕ್ರಮವು 
ಮಂಗಳದೊಂದಿಗೆ ಮುಗಿಯಿತು. ನಿರೂಪಣಾ/ ಸ್ವಾಗತ ಕಾರ್ಯವನ್ನು ಡಾ.ಬಿ.ಸಿ.ರಾಜಕುಮಾರ್‌ರವರು ಹಾಗೂ ವಂದನಾರ್ಪಣಾ ಕಾರ್ಯವನ್ನು 


ಡಾ.ಹೆಚ್‌.ಎಸ್‌.ಎಂ.ಪ್ರಕಾಶ್‌ರವರು ಮಾಡಿದರು. 


೧೫-೪-೨೦೨೧ 


ಶ್ರೀಮತಿ ರುಕ್ತಿಣಮ್ಮ-ಸೀತಾರಾಮ್‌ ದತ್ತಿ ಉಪನ್ಯಾಸ ಕಾರ್ಯಕ್ರಮ 


ಪ್ರಸಿದ್ದ ಸಾಹಿತಿ, ಭಾಷಣಕಾರರಾದ 
ಡಾ. ಬೈರಮೆಂಗಲ ರಾಮೇಗೌಡರವರು 
“ಮರೆಯಬಾರದ ಸಾಹಿತಿಶ್ರೇಷ್ಠರು' 
ಮಾಲಿಕೆಯಡಿಯಲ್ಲಿ “ಮಧುರ ಚಿನ್ನ: ವ್ಯಕ್ತಿ 
ಮತ್ತು ಸಾಹಿತ್ಯ” ವಿಷಯದ ಬಗ್ಗೆ ದತ್ತಿ 
ಉಪನ್ಯಾಸನವನ್ನು ನಡೆಸಿಕೊಟ್ಟರು. 
ನವೋದಯದ ಮಹತ್ವದ ಕವಿಗಳಲ್ಲಿ ಒಬ್ಬರು 
ಮಧುರ ಚೆನ್ನರು. ಹಲಸಂಗಿ ಗೆಳೆಯರಲ್ಲಿ ಒಬ್ಬರು. 
ಅಂಬಿಕಾತನಯದತ್ತರ ಅತ್ಯಂತ ಆಪ್ತರಲ್ಲಿ ಒಬ್ಬರು. 
ಮಧುರ ಚೆನ್ನರು ಬರೆದಿದ್ದು ಕೆಲವೇ ಸಂಕಲನಗಳು 
ಮಾತ್ರ ಆದರೆ ಅವೆಲ್ಲವೂ ಮಹತ್ವದ ಕವನಗಳು 
ಎಂದು ತಮ್ಮ ಸ್ಟಾಗತ/ ಪ್ರಾಸ್ತಾವಿಕ ನುಡಿಗಳಲ್ಲಿ 
ಡಾ. ಆರ್‌. ಲಕಿ ಕ್ಲೀನಾರಾಯಣರವರು ಹೇಳಿ 
ಎಲ್ಲರಿಗೂ ಸ ಸ್ವಾಗತವನ್ನು ಬಯಸಿದರು. ತವು 


ಉಪನ್ಯಾಸದ "ಪ್ರಾರಂಭದಲ್ಲಿ ಡಾ. ಬೈರಮಂಗಲ 


ರಾಮೇಗೌಡರು ಇಂದು ೬ ೬ ೪.1 
ಮರಣ ಹೊಂದಿದ ಸಾಹಿತಿಗಳಾದ ಡಾ. ರೇಖಾ 
ಕೆಜಿ ಹಾಗೂ ಡಾ. ನಿಂಗಮಾರಯ್ಯರವರಿಗೆ 
ನಮನ ಸಲ್ಲಿಸಿ ಮುಂದುವರಿದು, ಮಧುರಚೆನ್ನ 
ಅವರ ಬದುಕು ಮತ್ತು ಬರಹದ ಬಗೆ ವಿಸ ಕಣಾ 
ಮಾಹಿತಿಯನ್ನು ನೀಡಿದರು. ಕೃಷಿ ಕಾರ್ಹೆದಲ್ಲಿ 
ತೊಡಗಿದ್ದರೂ ಸೃಜನಶೀಲ. ಕಾವ್ಯರಚನೆ 
ಹಾಗೂ ಗಂಭೀರವಾದ ಆಧ್ಯಾತ್ಮಿಕ ಚಿಂತನೆಗಳಿಗೆ 
ತೆರೆದುಕೊಂಡವರು ಮಧುರ ಚಿನ್ನರು. 
ಚೆನ್ನಮಲ್ಲಪನವರು (ನಿಜನಾಮಧೇಯ) 


ಪನ್ನಾಕಕರು : ಡಾ. ಬೈರಮಲೆಗೆಲ ರಾಮೆ%ಾಡ 
ಪ್ರಾಧ್ಯಾಪಕರು ಮತ್ತು ಖ್ಯಾತ ಲೇಖಕರು 
ವ್ಯಕ್ತಿ ಮತ್ತು ಸಾಹಿತ್ಯ 


ನಿವ್ಯ 
ವಿಷಯ: ಮಧುರ “ಡೆನ್ನನ 


ಹಲಸಂಗಿ ಗೆಳೆಯರ ಗುಂಪನ್ನು ಕಟ್ಟಿಕೊಂಡು 
ಸಾಹಿತ್ಯ ಕೃಷಿಯನ್ನು ಮಾಡಿದರು. ದೇವರ 
ಸಾಕ್ಷಾತ್ಕಾರದ ಹಂಬಲದಲ್ಲಿ ತಮ್ಮ ಜ್ಞಾನವನ್ನು 
ಅರಸುತ್ತಾ ಸಾಗುತ್ತಾರೆ. ರಾಮಕ್ಷಷ ಪರಮಹಂಸ, 
ವಿವೇಕಾನಂದ ಮತ್ತು ಅರವಿಂದರ ಸಾಹಿತ್ಯವನ್ನು 
ಮನಗತ ಮಾಡಿಕೊಳ್ಳುತ್ತಾರೆ. 

ಕೊನೆಗೆ ಅಜ್ಜೇಯತಾವಾದಿ ಎಂದು 
ಘೋಷಿಸಿಕೊಳ್ಳುತ್ತಾರೆ. ಆಸ್ತಿಕತೆ ಮತ್ತು ನಾಸ್ತಿಕತೆಯ 
ನಡುವಿನ ಮನಸ್ಥಿತಿಯಲ್ಲಿ ಬದುಕಿದವರು. “ಅವರು 
ಬರೆದದ್ದು ಒಂಡೇ ಕಾವ್ಯ ಸಂಕಲನ: "ನನ್ನ 
ನಲ್ಲ. ಇದರಲ್ಲಿ ೧೦೧ ೨ ಕವನಗಳಿವೆ. ೬ 
ಎಸಳುಗಳಿವೆ (ಅಧಾ ಿಯಗಳಿವೆ). ಇದು ಬಹಳ 
ಜನಪ್ರಿಯವಾಯಿತು. 

ವಿಶ್ವಕನ್ನಡ ಸಮ್ಮೇಳನದ ಸಮಯದಲ್ಲಿ 
ಇದರ ಮರುಪಕಟಣೆಯಾಯಿತು. ಇದಕ್ಕೆ ಮೊದಲು 
೧೯೩೧-೩೭ರ ಅವಧಿಯಲ್ಲಿ ಪೂರ್ವರಂಗ, 
ಕಾಳರಾತ್ರಿ, ಆತ್ಮ ಸಂಶೋಧನೆ, ಬೆಳಗು ಎಂಬ 
ಗದ್ಯಕೃತಿಗಳನ್ನು ಪ್ರಕಟಿಸಿದರು. ಒಟ್ಟು ಐದು 
ಕೃತಿಗಳನ್ನಷ್ಟೇ "ಬರೆದರೂ ಕೂಡ ಅವರು ನಮ್ಮ 
ಸಾಹಿತ್ಯದಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ. 
ಪೂರ್ವರಂಗದಲ್ಲಿ ತಮ್ಮ ಅಧ್ಯಾತ್ಮ ಜಿಜ್ಞಾಸೆಗೆ 
ಪ್ರವೇಶ ಪಡೆದ. ವಿಚಾರವಿದೆ. ಕಾಳರಾತ್ರಿಯಲ್ಲಿ, 
ಕಾರ್ಗತ್ತಲಿನಲ್ಲಿ ಬೆಳಕಿನ ಕಿರಣವನ್ನು ಕಾಣುವ 
ಹಂಬಲದ ಬರಹವಿದೆ. ಪಶ್ನೆ? ಗಳ ತಾಕಲಾಟವಿದೆ. 
ಆತ್ಮ ಸಂಶೋಧನೆ ಮತ್ತು * ಜಿಳಗು ಕೃತಿಗಳಲ್ಲಿ 


ತಾವು ಕಂಡ ಜ್ಞಾನಕಿರಣಗಳ ಬಗ್ಗೆ ವಿವರಿಸಿದ್ದಾರೆ. 
ಇವರಿಗೆ ಬಿಜಾಪುರದ ಹಣಮಂತರಾಯರು 
ಎಂಬ ಗುರುವಿನ ಮಾರ್ಗದರ್ಶನ ಇಂಗ್ಲೀಷ್‌ 
ಸಾಹಿತ್ಯದ ಅಧ್ಯಯನಕ್ಕಾಗಿ ದೊರಕುತ್ತದೆ. 

ಮೂಲ ಇಂಗ್ಲೀಷ್‌ ಆಧ್ಯಾತ್ಮಿಕ" ಗ್ರಂಥಗಳ 
ಅಧ್ಯಯನವನ್ನು ಮಾಡಿ "ತಮ್ಮ ಜ್ಞಾ 
ವಿಸ್ತಾರವನ್ನು ಪಡೆದರು. ಇದರ ಬಗೆಗೆ ಹಾಗೂ 
ಅವರು ವಿವಿಧ ವಿಷಯಗಳ ಬಗ್ಗೆ ಸುಮಾರು 
೬೦೦ಲೇಖನಗಳನ್ನು ಬರೆದಿದ್ದರು. ಇವೆಲ್ಲವನ್ನೂ 
ಸಂಪಾದಿಸಿ ಗುರುಲಿಂಗ ಕಾಪಸೆಯವರು 
ಸಂಕಲನರೂಪದಲ್ಲಿ ಪ್ರಕಟಿಸಿದ್ದಾರೆ ಎಂದು 
ಹೇಳಿದರು. 
ಡಾ.ಹೆಚ್‌.ಎಸ್‌.ಎಂ.ಪ್ರಕಾಶ್‌ರವರು ಎಲ್ಲರನ್ನೂ 
ವಂದಿಸಿದರು. 
ಕಾರ್ಯಕ್ರಮವನ್ನು ಡಾ.ಬಿ.ಸಿ.ರಾಜಕುಮಾರ್‌ 
ರವರು ಜಾಲಗೋಷ್ಠಿಯ ಮೂಲಕ 
ಸಂಯೋಜಿಸಿದರು. 


Honganasu May 2021 


Vol. 08 Issue 2 


ನೇ ಪುಟದಿಂದ 
ಏಪ್ರಿಲ್‌ ೨, ೨೦೨೧ರಂದು ಆರಂಭದಲ್ಲಿ ಜರುಗಿದ 
ಉದ್ರಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ 
ಕುವೆ೦ಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ. ಅಜಕ್ಕಳ 
ಗಿರೀಶ ಭಟ್ಟರು ಮಾತನಾಡುತ್ತ. ಬದಲಾದ ಕಾಲಘಟ್ಟದಲ್ಲಿ ಅನುವಾದ 
ಕ್ಷೇತ್ರವು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ 
ಕೌಶಲ ವೃದ್ಧಿಸಿಕೊ೦ಡಲ್ಲಿ ಉತ್ತಮ ಅವಕಾಶಗಳಿವೆ ಎ೦ದು ಹೇಳಿದರು. 
ಅನುವಾದಕರಿಗೆ ಬೇಡಿಕೆ ಹೆಚ್ಚುತ್ತಿದೆ. ಅನುವಾದ ಮಾಡುವಾಗ 
ಲ ಕೃತಿಗೆ ಚ್ಯುತಿ ಬರದಂತೆ ಎಚ್ಚರವಹಿಸಬೇಕಾಗುತ್ತದೆ. ಕುವೆಂಪು 
ಸ್ರಾಧಿಕಾರದಿಂದ ಕೂಡ ಅನುವಾದಕರ ತಂಡವನ್ನು ಸಿದ್ಧಪಡಿಸಲಾಗುತ್ತಿದೆ 
೦ದರು. 

ಸಾಹಿತ್ಯೇತರ ಕ್ಷೇತ್ರಗಳಲ್ಲಿಯೂ ಅನುವಾದದ ಅವಶ್ಯಕತೆಯಿದೆ. 
ಆದ್ದರಿಂದ ಯುವ ಜನತೆಯನ್ನು ಈ ಕ್ಷೇತ್ರದೆಡೆ ಕರೆತರುವ 
ಕೆಲಸವಾಗಬೇಕಿದೆ ಎಂದು ಡಾ. ಆರ್‌. ಲಕ್ಷ್ಮೀನಾರಾಯಣರವರು 
ಹೇಳಿದರು. ಅನುವಾದಕರಿಗೆ ಭಾಷೆಯ ಮೇಲೆ ಹಿಡಿತ ಇರುವ ಜೊತೆಗೆ 
ಬರವಣಿಗೆ ಕೌಶಲ ಅಗತ್ಯ ಎಂದು ಡಾ. ಅಬ್ದುಲ್‌ ರೆಹಮಾನ್‌ ಪಾಷಾ 


ರೆಹಮಾನ್‌ 
ಸೆಳೆದು 


ಮೊದಲ ದಿನದ ಗೋಷ್ಠಿಗಳನ್ನು ಡಾ. 
ಸಾಷಾರವರು, ಆರಂಭಿಕ ವಿಷಯಗಳ ಬಗ್ಗೆ ಗಮನ 


ನ೦ತರದಲ್ಲಿ ಅನುವಾದದ ವ್ಯಾಖ್ಯೆಗಳು, ತತ್ವಗಳು, ಪದ್ಧತಿಗಳ ಬಗ್ಗೆ 
ಹಿಪಿಟಿ ಉಪನ್ಯಾಸಗಳನ್ನು ನೀಡಿ ಮನೆಯಲ್ಲಿನ ಅಭ್ಯಾಸಕ್ಕಾಗಿ ಕೆಲವು 
ವಿಷಯಗಳನ್ನು ಶಿಬಿರಾರ್ಥಿಗಳಿಗೆ ನೀಡಿದರು. ಎರಡನೇ ದಿನದ ಮೊದಲ 

ಷ್ಠಿಯಲ್ಲಿ ಡಾ. ಆರ್‌. ಲಕ್ಷ್ಮೀನಾರಾಯಣರವರು ಪಾರಿಭಾಷಿಕ 


ಪದಗಳ ಸಮಸ್ಯೆ-ಪರಿಹಾರ, ಅನುವಾದದಲ್ಲಿನ ಭಾಷಾ ಸೂಕ್ಷ್ಮಗಳ 
ಬಗ್ಗೆ ಉಪನ್ಯಾಸ ನೀಡಿದರು. ಎರಡನೇ ಗೋಷ್ಠಿಯಲ್ಲಿ, ಅನುವಾದದಲ್ಲಿ 
ನಾಷಾ ರಚನೆಯ ಬಗ್ಗೆ ಡಾ. ರೆಹಮಾನ್‌ ಪಾಷಾರವರು ಹೇಳುತ್ತ 
ಅನಿವಾರ್ಯವಾದಾಗ ಹೊಸ ಕನ್ನಡ ಪದಗಳ ಸೃಜನೆಯ ಬಗ್ಗೆ 
ಚನಾತ್ಮಕ ಸಲಹೆಗಳನ್ನು ನೀಡಿದರು. 

ಮೂರನೇ ಗೋಷ್ಠಿಯಲ್ಲಿ, ಅನುವಾದ ಕಾರ್ಯದಲ್ಲಿ ಅಗತ್ಯವಾಗಿ 
ನೇಕಾದ ಸಾಧನ, ಸಲಕರಣೆಗಳ ಬಗ್ಗೆ ಪಿಪಿಟಿ ಉಪನ್ಯಾಸವನ್ನು ನೀಡಿದ 
ಕಾ. ಬಿ.ಸಿ. ರಾಜಕುಮಾರ್‌ ಅವರು ಕನ್ನಡಾನುವಾದದ ಸಲಕರಣೆಗಳು 
೦ಬ ವಿಷಯದ ಬಗ್ಗೆ ಕಾರ್ಯಾಗಾರದಲ್ಲಿ ವಿವರಗಳನ್ನು ಕೊಟ್ಟರು. 
ಅನುವಾದಕ್ಕೆ ಬೇಕಾದ ಗಣಕಯಂತ್ರ, ಅದಕ್ಕೆ ಬೇಕಾದ 
ಅಂತರ್ಜಾಲದ ತಂತ್ರಾಂಶಗಳ ಬಗ್ಗೆ ವಿವರಿಸಲಾಯಿತು. ನಿಘಂಟುಗಳು, 
ಸದಕೋಶಗಳು, ಅನುವಾದ ತಂತ್ರಾಂಶಗಳು, ನಿಘಂಟು ಮತ್ತು 
ಸದಕೋಶಗಳ ವ್ಯತ್ಯಾಸಗಳು. ವಿವಿಧ ಇಲಾಖೆಗಳ ಪದಕೋಶ ಮತ್ತು 
ನಿಘಂಟುಗಳ ಪುಸ್ತಕ ಮತ್ತು ಅಂತರ್ಜಾಲ ಮಾಹಿತಿಗಳ ವಿವರಣೆ. 
ತರಬೇತಿ ಕೇಂದಗಳು. ಉದ್ಯೋಗಾವಕಾಶಗಳನ್ನು ವಿವರಿಸಿದರು. 
ನಂತರದ ಗೋಷ್ಠಿಯಲ್ಲಿ ಶಿಬಿರಾರ್ಥಿಗಳು ಮುಕ್ತ ಚರ್ಚೆಯಲ್ಲಿ 
ಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ಉಪಸ್ಥಿತರಿದ್ದ 

೦ಪನ್ಮೂಲ ವ್ಯಕ್ತಿಗಳು ಸೂಕ್ತ ಪರಿಹಾರಗಳನ್ನು ಸೂಚಿಸಿದರು. 
ಮೂರನೇ ದಿನದ ಮೊದಲ ಗೋಷ್ಠಿಯಲ್ಲಿ ಡಾ. ಹೆಚ್‌.ಎಸ್‌. 
. ಪ್ರಕಾಶ್‌ರವರು ಲಿಪ್ಕಂತರದ ಸಂದರ್ಭಗಳು ಮತ್ತು ಪ್ರಮಾದಗಳ 
ಪಿಪಿಟಿ ಉಪನ್ಯಾಸದಲ್ಲಿ ತಿಳಿಸುತ್ತ ಮೂಲ ಭಾಷೆಯ ಪದಗಳನ್ನು 
ನವರು ಹೇಗೆ ಬಳಸುತ್ತಾರೆಯೋ ಹಾಗೆಯೇ ಸಂವಾದಿ ಭಾಷೆಗೆ 


ಲಿಪ್ಯಂತರ ಮಾಡಬೇಕು ಎಂದು ಉದಾಹರಣೆಗಳೊಂದಿಗೆ ವಿವರಿಸಿದರು. 
ಅನುವಾದ, ಅನುಸೃಷ್ಟಿ, ಮರುಸೃಷ್ಟಿ ರೂಪಾಂತರ, ಅನುಕರಣೆ, 
ಅಳವಡಿಕೆಗಳಲ್ಲಿನ ವ್ಯತ್ಯಾಸಗಳ ಬಗ್ಗೆ ವಿವರಿಸಿ, ಆದಷ್ಟೂ ಮೂಲ 
ಬರಹದ ಆಶಯ, ಭಾವ, ಆಕಾರ, ಶೈಲಿ, ಲಯಗಳನ್ನು ಸಂವಾದಿ 
ಭಾಷೆಯಲ್ಲಿ ಸಾಹಿತ್ಯಕ ಹಾಗೂ ಸಾಹಿತ್ಯೇತರ ಅನುವಾದ ಕಾರ್ಯಗಳಲ್ಲಿ 


ಮೂಡಿಸಬೇಕು ಎಂದರು. ನಂತರದ ಗೋಷ್ಠಿಗಳಲ್ಲಿ, ವೃತ್ತಿಯಾಗಿ 


ಅನುವಾದದ ಬಗ್ಗೆ ಮತ್ತು ಮತ್ತಷ್ಟು ಸಾಧನ ಸಲಕರಣೆಗಳ ಬಗ್ಗೆ ಡಾ. 
ರೆಹಮಾನ್‌ ಪಾಷರವರು ಪಿಪಿಟಿ ಉಪನ್ಯಾಸವನ್ನು ನೀಡಿದರು. 

ಶಿಬಿರದ ಕೊನೆಯ ಭಾಗವಾದ ಸಮಾರೋಪ ಸಮಾರಂಭದಲ್ಲಿ 
ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ 
ಅಧ್ಯಕ್ಷರಾದ ಶ್ರೀ ಟಿ.ಎಸ್‌. ನಾಗಾಭರಣರವರು ಮಾತನಾಡುತ್ತ ತಮ್ಮ 
ಅನುಭವ ಕ್ಷೇತ್ರವಾದ ಚಲನಚಿತ್ರ, ನಾಟಕ ರಂಗಗಳಲ್ಲಿ ಹೇಗೆ ಪ್ರಸಿದ್ಧ 
ಅನುವಾದ ಕೃತಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 

ಇವು ಕನ್ನಡ ಕಲಾಕ್ಷೇತ್ರದಲ್ಲಿ ಅತ್ಯ೦ತ ಪ್ರಸಿದ್ಧ ಪ್ರಯೋಗಗಳಾಗಿವೆ 
ಎಂದು ತಿಳಿಸಿದರು. ಚಲನಚಿತ್ರೋತ್ಸವಗಳಿಗೆ ಹೋಗುವ ಸಿನಿಮಾಗಳಿಗೆ 
ಇಂಗ್ಲೀಷ್‌ ಉಪಶೀರ್ಷಿಕೆಗಳು ಅನಿವಾರ್ಯ. ಹಾಗೆಯೇ ಬೇರೆ 
ಭಾಷೆಯ ಚಿತ್ರಗಳು ಕನ್ನಡಕ್ಕೆ ಬರುವಾಗ ಕನ್ನಡ ಪದಗಳನ್ನು ಅತ್ಯಂತ 
ಸೂಕ್ತವಾಗಿ, ಸೂಕ್ಷ್ಮವಾಗಿ ಬಳಸಬೇಕು. 

ಇದು ಉನ್ನತ ಮಟ್ಟದ ಕೌಶಲ್ಯವನ್ನು ಬಯಸುತ್ತದೆ ಎಂದು 
ಹೇಳಿದರು. ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಇಂತಹ ಶಿಬಿರಗಳನ್ನು 
ಆಯೋಜಿಸಿ ಸುಮಾರು ೫೦೦ ಅನುವಾದಕರ ತಂಡವನ್ನು ರೂಪಿಸಲು 
ಪ್ರಾಧಿಕಾರವು ಬಯಸುತ್ತದೆ ಎಂದು ತಿಳಿಸಿದರು. ಪ್ರಾಧಿಕಾರದ ಸಕ್ರಿಯ 
ಸಂಪರ್ಕಗಳಿಂದಾಗಿ ಬೆಂಗಳೂರಿನಲ್ಲಿನ ಹೆಚ್ಚೆಚ್ಚು ಕನ್ನಡೇತರ ಸಂಸ್ಥೆಗಳಲ್ಲಿ 
ಕನ್ನಡವನ್ನು ಕಡ್ಡಾಯವಾಗಿ ಬಳಸುವಂತೆ ಮಾಡಲಾಗುತ್ತಿದೆ ಹಾಗೂ 
ಈ ನಿಟ್ಟಿನಲ್ಲಿ ಕನ್ನಡೇತರರಿಗೆ ಕನ್ನಡ ಕಲಿಕಾ ಕಾರ್ಯಕ್ರಮಗಳನ್ನೂ ಸಹ 
ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಶಿಬಿರದಲ್ಲಿ ಭಾಗವಹಿಸಿದ 
ಎಲ್ಲಾ ಶಿಬಿರಾರ್ಥಿಗಳಿಗೂ ಮುಖ್ಯ ಅತಿಥಿಗಳು ಅಭಿನಂದನಾ ಪತ್ರಗಳನ್ನು 
ವಿತರಿಸಿದರು. 

ಡಾ. ಹೆಚ್‌.ಎಸ್‌.ಎಂ. 
ವಂದಿಸಿದರು. 


ಪ್ರಕಾಶ್‌ರವರು ಎಲ್ಲರನ್ನೂ 


Page 6 | May 2021 Honganasu 


Vol. 08 Issue 2 


“ಡದಲಾದ ಕಾಲಘಟ್ರ್ಷದಲಿ 


ಅನಾ ಪಾದ ಶ್ಷೇತ್ರ ಎಸ್ವಾರ” a 


- ಡಾ. ಪಿ.ವಿ. ನಾರಾಯಣ 


ಹಿಂದಿನ ಸಂಚಿಕೆಯಿಂದ 
ಎ೦ವಿಸೀ ಅವರ ಪದ್ಮಗಳಲ್ಲಿ ನಾವು ಕಾಣುವ ಮತ್ತೊಂದು ಮನಸ್ಥಿತಿಯೆಂದರೆ ಸಾಮಾಜಿಕ ಅಸಮಾನತೆ ಮತ್ತು ಬದುಕಿನಲ್ಲಿನ ಏರುಪೇರುಗಳ ಬಗೆಗಿನ ಕಳಕಳಿ. 
ಇದನ್ನೇ ಸಾಮಾಜಿಕ ಪಜ್ಞೆ ಎಂದು ಕರೆಯಬಹುದೇನೋ. ಎಳವೆಯಲ್ಲಿಯೇ ಇದನ್ನು ಮೈಗೂಡಿಸಿಕೊಂಡಿದ್ದ ಶ್ರೀಯುತರು ಬರೆದ ಕವನ "ಬೀದಿಯೊಳಗಲೆಯುತಿಹ 
'ಳಾರಿವಳು?' ಎಂಬ ಕವನವೇ ಇದಕ್ಕೆ ನಿದರ್ಶನ. ಅಷ್ಟು ಮಾತ್ರ ಅಲ್ಲ, ೧೯೪೪ ರಲಿ. ಪಟವಾದ “ಹಕ್ಕಿ ಹಾಡು' ಕವನದಲ್ಲಿ ಬಡತನದ ಬೇಗೆ, ಭಿಕ್ಷುಕರ ದೀನ ಸ್ಥಿತಿ, 
ಹೊಟ್ಟೆ ಹೊರೆಯಲು ಬಡವರ ಶ್ರವದುಡಿಮೆ ಮುಂತಾದ ವಸ್ತುವನ್ನು ಕುರಿತು ಬರೆದ ಪದ್ಯಗಳು ಹೆಚ್ಚಾಗಿವೆ. ಇದು ಒಬ್ಬ ಭಿಕ್ರುಕಿಯನ್ನು ಕುರಿತ ಪದ್ಯ ಮನೆಮನೆಗೆ 
ಹೋಗಿ ಹಾಡಿ ಬೇಡುವ ಈ ಹುಡುಗಿ ಮುಸಲ್ದಾನರವಳು. ಯಾರೂ ಇವಳ ಬಗ್ಗೆ ಮರುಕವನು ತೋರ್ಪಡಿಸದಿರುವುದನ್ನು ಕಂಡು ಕವಿಯ ಮನಸ್ಸು ಮಮ್ಮಲ 
ಮರುಗುತ್ತದೆ; “ತಮತೆ ಜೀವಿಯೆಂದೆಣಿಸದಿಹ” ಜನರ ಬಗ್ಗೆ ಇವರಿಗೆ ಒಂದು ಬಗೆಯ ಕ್ರೋಧ. ಕವಿಯ ಮನಸ್ಸು ಭಿಕ್ಷುಕಿಯ ದಯನೀಯತೆಯನ್ನು ಚಿತ್ರಿಸಲು ತೆ- 
ೂಡಗುತ್ತದೆ. ಇನ್ನೊಂದು ಪದ್ಯ "ತಿರುಕಿಯ ಮೊರೆ' ತನ್ನನ್ನು ಕಾಪಾಡಲು ಸಮಾಜದ ಮೊರೆಹೋಗುವ ಪ್ರಸಂಗವಿದೆ. "ಕವಳ ತಾಯಿ' ಎಂಬ ಭಿಕ್ಷುಕಿಯ ಬಗೆಗಿನ 
ಮತ್ತೊಂದು ಕವನವೂ ಇದೇ ಗೋಳಿನ ಚಿತ್ರಾವನ್ನೊಳಗೊಂಡಿದೆ. “ಬಡವನ ಕೊಡಲಿ” ಸೌದೆ ಸೀಳುವ ಕೆಲಸ ಮಾಡಿ ಅನ್ನ ಸಂಪಾದಿಸುವವನ ಚಿತ್ರವನ್ನು ನೀಡುತ್ತದೆ. 
ಕನ್ನಡದಲ್ಲಿ ಪ್ರಗತಿಶೀಲ ಸಾಹಿತ್ಯ ಚಳವಳಿ ೧೯೪೦ ದಶಕದಲ್ಲಿ ಆರಂಭವಾಯಿತು. ಸಾಮಾಜಿಕ ಅಸಮಾನತೆಯ ವಿರುದ್ದದ ಕೂಗು ಅದರ ಮುಖ್ಯ ಧ್ವನಿ. ಎಂವಿಸೀ 
ಮುಂದೆ ಆ ಚಳವಳಿಯ ಧ್ಯೇಯಧೋರಣೆಗಳನ್ನು ಟೀಕಿಸಿದರು. ಆದರೆ ಅದಿನ್ನೂ ಆರಂಭವಾಗುವ ಮುನ್ನವೇ ೧೯೩೧ ರಲ್ಲಿಯೇ ಬರೆದ “ಎಚ್ಚರಿಕೆ ಕವನವು ಮೃಷ್ಟಾನ್ನ 
ಭೋಜನವನ್ನು ಮಾಡುವವರು ಹಾಗೂ ನರಿನಾಯ್ಗಳಂತಹ ಜನರ ನಡುವಣ ತಾರತಮ್ಯವನ್ನು ಕಂಡು ಕುದ್ಧಗೊಳ್ಳುತ್ತದೆ. ಇಲ್ಲದವರ ಹಸಿವಿನ ಕೂಗಿಗೆ ಉತ್ತರಿಸದ, 
“ಧರ್ಮಶಾಸ್ತ್ರದ ಕಟ್ಟು, ವೇದಾಂತವೆಷ್ಟೆಪ್ಟು” ಕಟ್ಟಿಕೊಂಡ ಮೇಲ್ವರ್ಗದ ಜನಗಳನ್ನು ನೊಂದ ಜೀವಿಗಳು “ಯಮಧರ್ಮನೆದುರಿನಲಿ ನ್ಯಾಯವನ್ನು ಪಡೆದಾವು” ಎಂದು 
ಎಚ್ಚರಿಸುತ್ತದೆ ಈ ಕವನ. ಇಲ್ಲಿ ಅನ್ಯಾಯಕ್ಕೆ ಶಿಕ್ಷೆಯನ್ನು ಧಾರ್ಮಿಕ ನೆಲೆಯಲ್ಲಿ ಕಾಣಲಾಗಿದೆಯೇ ಹೊರತು ಸಾಮಾಜಿಕ ನೆಲೆಯಲ್ಲಿ ಅಲ್ಲ ಎಂಬುದು ಗಮನಾರ್ಹ. 

ಹಸಿವೆ ಮನುಷ್ಯನ ಮೂಲಭೂತ ಸಮಸ್ಯೆ “ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯಾ ಆಪಾದ ವಸ್ತಕ್ಕ್ಕೆ ಹಸಿವಿಗನ್ನವನಿಕ್ಕಿ 
ವಿಷವನಿಳುಹಬಲ್ಲಡೆ ಆತನೇ ಗಾರುಡಿಗ ಕಾಣಾ ರಾಮನಾಥ” ಎಂಬ ಜೇಡರ ದಾಸಿಮಯ್ಯನ ವಚನ ಹಸಿವಿನ ಭೀಕರವೂ ವ್ಯಾಪಕವೂ ಆದ ಸ್ವರೂಪವನ್ನು ಬಣ್ಣಿಸುತ್ತದೆ. 
ಸಮೃದ್ಧತೆಯ ನಡುವೆ ಮನುಷ್ಯನಿಂದ ನಿರ್ಮಿತವಾದ ಕೊರತೆಯ ವಾತಾವರಣ ಸಮಸ್ಯೆಯನ್ನು ಮತ್ತಪ್ಪು ಗಂಭೀರವಾಗಿಸುತ್ತದೆ. "ಅಶೋಕ ದಕ ಸಂಕಲನದ “ಹಸಿವು” 
ಅದರ ಎಂಬ ಕವನ ಹಸಿವಿನ ವಿಸ್ತತ ರೂಪಗಳನ್ನು ತೆರೆದು ತೋರಿಸುತ್ತದೆ. 

ಹಸಿವು ಎಲ್ಲ ಮನುಷ್ಯರನ್ನೂ ಕಾಡುತ್ತಿರುವ ಪರಿ ವಿಸ್ಮಯಕಾರಿಯಾದುದು. ರಾಜಕಾರಣಿಗಳಿಗೆ ರಾಜ್ಯಗಳಿಕೆಯ ಹಸಿವಾದರೆ, ಸೇನಾಪತಿಗಳಿಗೆ ಕೀರ್ತಿಯ 
ಹಸಿವು; ವ್ಯಾಪಾರಿಗಳಿಗೆ ಲಾಭದ ಹಸಿವು. ಹೀಗಾಗಿ ತಮ್ಮ ತಮ್ಮ ವಲಯದಲ್ಲಿ ಇವರೆಲ್ಲ ಇತರರನ್ನು ಸುಲಿಗೆಮಾಡಿ ತಮ್ಮ ಹಸಿವನ್ನು ಹಿಂಗಿಸಿಕೊಳ್ಳುವಂಥವರು. 
ಇದರಿಂದ ಸಮಾಜದಲ್ಲಿ ಕೌರ್ಯತಾಂಡವ. ಹೀಗಾಗಿ ಕವಿ “ಬವರವೇ ಇಳೆ ಬಾಳು, ಬರವೆ ಬಡವರ ಪಾಲು, ಎಂದಿನಿಂದಿಲ್ಲಿವರೆಗೆ!” ಎಂದು ಹತಾಶೆಯನ್ನು 
ವ್ಯಕ್ತಪಡಿಸುತ್ತಾರೆ. (ಮುಂದುವರಿಯುವುದು) 


Honganasu May 2021 


Vol. 08 Issue 2 


೨೦-೪-೨೦೨೧ 
ಶ್ರೀ ಸಿ.ಕೆ.ನಾಗರಾಜರಾವ್‌, ಶ್ರೀ ಕೆ.ಪಿ.ರಾವ್‌, ಶ್ರೀ 
ಶ್ರೀನಿವಾಸರಾವ್‌ ದತ್ತಿ ಉಪನ್ಯಾಸ ಕಾರ 

ಸಾಹಿ 


ಮರೆಯಬಾರದ ಶ್ರೇಷ್ಠ ಸಾ 


ವಿಷಯ : ಬಿ. ಪುಟ್ಟಸ್ವಾಮಯ್ಯ : ವ್ಯಕ್ತಿ ಮತ್ತು ಸಾಹಿತ್ಯ 
ಉಪನ್ಯಾಸ : ಪ್ರೊ. ಕೃಷ್ಣಮೂರ್ತಿ ಹನೂರು 


ಜಾಲಗೋಷ್ಠಿಯ ಮೂಲಕ ನಡೆದ ಈ ಕಾರ್ಯ ಕ್ರಮದಲ್ಲಿ 
ಡಾ. ಆರ್‌.ಲಕ್ಷ್ಮೀನಾರಾಯಣರವರು ಎಲ್ಲರನ್ನೂ ಸ್ವಾಗತಿಸಿ. ಪ್ರಾಸ್ತಾವಿಕ 
ನುಡಿಗಳನ್ನಾಡಿದರು. ಬಿ. ಪುಟ್ಟಸ್ವಾಮಯ್ಯನವರು ಪತ್ರಕರ್ತರಾಗಿ ಪ್ರಜಾವಾಣಿ 
ಸಂಪಾದಕರಾಗಿದ್ದವರು. ಚಲನಚಿತ್ರ ಕ್ಷೇತ್ರದಲ್ಲಿಯೂ ಕೆಲಸ ಮಾಡಿದವರು. 
ಡಾ. ಕೃಷ್ಣಮೂರ್ತಿ ಹನೂರರು ಖ್ಯಾತ ಸಾಹಿತಿಗಳು ಮತ್ತು ಪ್ರಾಧ್ಯಾಪಕರು. ಬಿ. 
ಪುಟ್ಟಸ್ವಾಮಯ್ಯನವರ ಜೀವನದ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. 

ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ 

ನಪದ ಸಾಹಿತ್ಯ ತಜ್ಞರಾಗಿದ್ದವರು. ೩೦ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. 
ಸಿ.ಕೆ. ನಾಗರಾಜರಾವ್‌ರವರು ಮತ್ತು ಶ್ರೀ ಕೊರಟಿ ಶ್ರೀನಿವಾಸರಾವ್‌ ಅವರು 
ಐತಿಹಾಸಿಕ ಕಾದಂಬರಿಗಳನ್ನು ರಚಿಸಿದವರು. ಶ್ರೀ ಕೆ.ಪಿ.ರಾವ್‌ರವರು ನ್ಯಾಯ 
ಸುಧಾ ಎಂಬ ಪತ್ರಿಕೆಯನ್ನು ನಡೆಸುತ್ತಿದ್ದರು ಎಂದು ತಿಳಿಸಿದರು. 

ಪ್ರೊ. ಹನೂರುರವರು ಮಾತನಾಡುತ್ತ ಅವರ ಗುರುಗಳಾದ 
ಎಂ.ವಿ.ಸೀತಾರಾಮಯ್ಯನವರು ಬಿ.ಎಂ.ಶ್ರೀ ಪ್ರತಿಷ್ಠಾನವನ್ನು ಆರಂಭಿಸಿದ 
ದಿನಗಳನ್ನು ಜ್ಞಾಪಿಸಿಕೊಂಡರು. ಬಿ.ಪುಟ್ಟಸ್ವಾಮಯ್ಯನವರು ೯ನೇ 
ತರಗತಿಗೇ ವಿದ್ಯಾಭ್ಯಾಸವನ್ನು ಅವರ ತಂದೆಯವರ ನಿಧನದ 
ಕಾರಣದಿಂದಾಗಿ, ನಿಲ್ಲಿಸಬೇಕಾಯಿತು. ಅವರು ಜೀವನದಲ್ಲಿ ಬಹಳಷ್ಟು 
ಕಲಿತು ವಿದ್ವಾಂಸರಾದರು. 

ಪತ್ರಕರ್ತರಾಗಿ ನೂರಾರು ಲೇಖನಗಳನ್ನು ಬರೆದರು. ೨೨ 
ಶ್ರೇಷ್ಠ ಐತಿಹಾಸಿಕ ಹಾಗೂ ಸಾಮಾಜಿಕನಾಟಕಗಳನ್ನು ಮತ್ತು ೨೭ 
ಐತಿಹಾಸಿಕ ಕಾದ೦ಬರಿಗಳನ್ನು ಬರೆದರು. ಒಂದಕ್ಕಿಂತಲೂ ಒಂದು 
ಮಿಗಿಲಾದ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ 
ನೀಡಿದ್ದಾರೆ. ಮೊದಲಿಗೆ ನಾಡಿನಾದ್ಯಂತ ಜನಪ್ರಿಯ ಬಯಲು 
ನಾಟಕವಾಗಿ ಅಭಿನಯಿಸಲ್ಪಟ್ಟ "ಕುರುಕ್ಷೇತ್ರ' ನಾಟಕವನ್ನು ಬರೆದರು. 
ನಂತರ ಯಾಜ್ಞಸೇನಿ ಎಂಬ ದ್ರೌಪದಿ ಕೇಂದ್ರಿತ ನಾಟಕವನ್ನು ಬರೆದು 
ಅದರಲ್ಲಿ ಮಹಿಳಾ ಸಂವೇದನೆಯನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. 

ನಂತರದಲ್ಲಿ'ಗೌತಮಬುದ್ಧ ಮತ್ತು ಬಾಹುಬಲಿ ನಾಟಕಗಳನ್ನು 
ರಚಿಸಿದರು. ಪೀರ್‌ ಸಾಹೇಬರು ಅವುಗಳಲ್ಲಿ ಅಭಿನಯಿಸಿದರು' 
ಎರಡರಲ್ಲಿಯೂ ಅಹಿ೦ಸಾ ಪ್ರಧಾನವಾದ ಕಥಾವಸ್ತುವಿದೆ, ನವೋದಯದ 
ಸಂದರ್ಭದಲ್ಲಿ ಮತ್ತು ಸ್ವಾತಂತ್ರೋತ್ತರ ಸಂದರ್ಭದಲ್ಲಿ ಸಾಹಿತ್ಯ 
ರಚನೆಯ ಮೂಲಕ ಸಮಾಜಕ್ಕೆ ಯಾವ ಸಂದೇಶವನ್ನು ತಾವು 


% 8 


HONGANASU KANNADA MONTHLY 
RNINo. KAR/KAN/2015/64049 
REGISTERED 
Post office Registration No.RNP/KA/BGS/2229/2021-2023 
dt. 28-12-2020 
Office of Posting: Bangalore PSO, Bangalore 560026 
Price : Annual Subscription Rs. 20/- 

Date of publishing and Posting : 30-4-2021 


ಹಸಪ್ರತಿ ವಿಭಾಗದ ವರದಿ 


೧೫ ಏಪ್ರಿಲ್‌ ೨೦೨೧ 
ಜನವರಿ - ಮಾರ್ಚ್‌ ೨೦೨೧ರವರೆಗೆ 


ಜನವರಿಯಿಂದ  ಮಾರ್ಚ್‌೨೦೨೧ರವರೆಗೆ ಹಸ್ತಪ್ರತಿ 
ವಿಭಾಗವು... ಸಂಗ್ರಹಾಲಯದಲ್ಲಿರುವ ಕಾಗದ ಹಸ್ತಪ್ರತಿಗಳ 
ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದು, ೨೦೨೧ ಮಾರ್ಚ್‌ ಅಂತ್ಯದವರಗೆ 
೯೨ ಕಾಗದದ ಹಸ್ತಪ್ರತಿಗಳನ್ನು ಸಂರಕ್ಷಿಸಿ ಸೂಚಿಯನ್ನು ಸಿದ್ಧಪಡಿಸಿದೆ. 

ಕರ್ಲಮಂಗಲ೦ ಶ್ರೀಕಂಠಯ್ಯ ಕುಟುಂಬದ ಕಡೆಯಿಂದ 
ಬಂದಿರುವ ತಾಳೆಗರಿ ಗ್ರಂಥಗಳ ಸಂರಕ್ಷಣಾ ಕಾರ್ಯ ಪೂರ್ಣ 
ಗೊಂಡಿದ್ದು, ಅವುಗಳ ವರ್ಣನಾತ್ಮಕ ಸೂಚಿಯೂ ಸಂಪೂರ್ಣವಾಗಿದೆ. 


fhe 


ನೀಡುತ್ತಿದ್ದೇವೆ ಎನ್ನುವುದರ ಬಗ್ಗೆ ಗಮನ ಹರಿಸುತ್ತಿದ್ದರು. ಬಂಗಾಳಿ 
ಸಾಹಿತ್ಯದ ದ್ವಿಜೇಂದ್ರಲಾಲ್‌ ಮತ್ತು ಬಂಕಿಮ ಚಂದ್ರ ಚಟರ್ಜಿಯವರ 
ಕಾದಂಬರಿಗಳನ್ನು ಕನ್ನಡಕ್ಕೆ ತಂದರು. ಒಂದು ಪತ್ತೆದಾರಿ ಕಾದಂಬರಿಯನ್ನೂ 
ಸಹ ರಚಿಸಿದ್ದಾರೆ. ಅವರ ಬಹುಚರ್ಚಿತ ಕಾದಂಬರಿಯಾದ ಕ್ರಾಂತಿಕಲ್ಯಾಣ 
ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲಾಗಿದೆ. ೧೯೬೪ರಲ್ಲಿ ಅದಕ್ಕೆ ಕೇಂದ್ರ 
ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ. ೧೨ನೇ ಶತಮಾನದ ಕಲ್ಯಾಣ 
ಚಳುವಳಿಯ ಅನೇಕ ಮುಖಗಳನ್ನು ಈ ಕಾದಂಬರಿಯಲ್ಲಿ ಬಿಂಬಿಸಲಾಗಿದೆ. 

ಅಕ್ಕಮಹಾದೇವಿಯು ಕದಳಿಗೆ ತೆರಳುವ ಮುನ್ನ ಕೆಲಕಾಲ 
ಕಲ್ಯಾಣದಲ್ಲಿ ನೆಲೆಸಿ ಅನುಭವ ಮಂಟಪದ ಚರ್ಚೆಗಳಲ್ಲಿ ಭಾಗವಹಿಸಿದ್ದಳು. 

೧೫ ರಿಂದ ೨೦ ವರ್ಷಗಳ ಅವಧಿಯಲ್ಲಿ ಮೇಲೆದ್ದ 
ಚಳುವಳಿ ಕ್ರಾಂತಿಯ ನಂತರದಲ್ಲಿ ಇನ್ನಿಲ್ಲವಾದರೂ ಅದು ಇಂದಿಗೂ 
ಪ್ರಸ್ತುತವಾಗಿದೆ. ಹಾಗೂ ಅಸ್ತಿತ್ವದಲ್ಲಿದೆ. ಯುವ ಸಮೂಹ ಬಿ. 
ಪುಟ್ಟಸ್ವಾಮಯ್ಯನವರನ್ನು ಓದಿನ ಮೂಲಕ ನೆನಪಿಸಿಕೊಳ್ಳಬೇಕು ಎಂದು 
ಡಾ. ಹನೂರು ಕೃಷ್ಣಮೂರ್ತಿಯವರು ಹೇಳಿದರು. ಡಾ. ಹೆಚ್‌.ಎಸ್‌.ಎ೦. 
ಪ್ರಕಾಶ್‌ರವರು ದತ್ತಿದಾನಿಗಳಿಗೆ ಹಾಗೂ ಉಪನ್ಯಾಸಕಾರರಿಗೆ ವಂದನೆಗಳನ್ನು 
ತಿಳಿಸಿದರು. 

ಡಾ. ಬಿ.ಸಿ. ರಾಜಕುಮಾರ್‌ 
ನಿರ್ವಹಿಸಿದರು. 


ಅವರು ಜಾಲಗೋಷ್ಠಿಯನ್ನು 


ELE SS ಕ ESS ರಸವ | ವಹ ಕಾ ಘಾನಾಘಾೂಗಾವಾ ಘಾ ಗಗಾೂಾೂ ಘೂಘ7ಘಘಯ್ಯ ಹಾಹಾ ್ಮಹಾನಾಹಾಗಗಾಹಾ ಹಾ ಾಾ,್ಣ ಗ); ಹಾವಾಹಾಹಾಹಾಹ್‌ 


Printed and published by : B.R.Ravindranath on behalf of the BMSRI SMARAKA PRATISHTANA, B.M.Sri Pratishtana Road, (3rd Main Road) NR Colony, 
Bangalore - 560019 and printed at Annapoorneshwari Printers, No. 11, 10 °C’ Main, 6th Block, Rajajinagar, Bangalore 10 . and published at BMSRI SMARAKA 
PRATISHTANA, B.M.Sri Pratishtana Road, 3 Main Road, NR Colony, Bangalore - 560019 Editor : B.R.Ravindranath 


ಅಚಾದ ಪುಸಕ 
ಮ 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


|Page8 | Mav 2021 Honganasu 


Vol. 08 Issue 2 


